ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 968. 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಜಿ.ರಘು ಆಚಾರ್‌ 

ಉತ್ತರಿಸಬೇಕಾದ ದಿನಾಂಕ : 28.09.2020 

ಉತ್ತರಿಸಬೇಕಾದ ಸಚಿವರು : . ಆರೋಗ್ಯ ಮತ್ತು ಕುಟುಂಬ ಕೆಲ್ಯಾಣ ಹಾಗೂ 

ವೈದ್ಯಕೀಯ ಶಿಕ್ಷಣ ಸಚಿವರು 

ಕ್ರ.ಸಂ ಪ್ರಶ್ನೆಗಳು ಉತ್ತರ 

ಅ) |ಕರ್ನಾಟಕ ರಾಜ್ಯ ಸರ್ಕಾರವು ಖಾಸಗಿ | ಕರ್ನಾಟಿಕ" ಖಾಸಗಿ ವೈದ್ಯಕೀಯ ಸಂಸ್ಥೆಗಳ 
| ವೈದ್ಯಕೀಯ ಸಂಸ್ಥೆಗಳ ವಿರ್ವಹಣಾ | ಅಧಿನಿಯಮ 2007, ದಿನಾಂ೦ಕ:13.08.2007ರಂದು 
ಕಾಯ್ದೆಯನ್ನು ತರುವುದು ಯಾವಾಗ; ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, 

j ದಿನಾ೦ಕ:10.11.2009ರ೦ದು ಜಾರಿಗೆ ತರಲಾಗಿದೆ. 

ಆ) ಈ ಕಾಯ್ದೆಯನ್ನು ಸಮಗ್ರ ತಿದ್ದುಪಡಿಗೆ | ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ 
ಒಳಪಡಿಸಿದ್ದು, ಯಾವಾಗ; (ಮಾಹಿತಿ | ತಿದ್ದುಪಡಿ) ಅಧಿನಿಯಮ 2017ರನ್ನು 
ಒದಗಿಸುವುದು) ದಿನಾಂಕ:06.01.2018ರ೦ದು ರಾಜ್ಯಪತ್ರದಲ್ಲಿ 

ಹೊರಡಿಸಲಾಗಿದೆ. ಸದರಿ ಅಧಿನಿಯಮವನ್ನು 
ದಿನಾ೦ಕ:04.04.2019 ರಿ೦ದ ಜಾರಿಗೆ ತರಲಾಗಿದೆ. 

ಇ [ತಿದ್ದುಪಡಿ ವಿಧೇಯಕವಾಗಿರದ ಮೇಲೆ | ಕರ್ನಾಟಿಕ ಖಾಸಗಿ ವೈದ್ಯಕೀಯ ' ಸಂಸ್ಥೆಗಳ 
ಶಾಸನ ಅನುಷ್ಠಾನಕ್ಕೆ ಸಂಬಂಧಿಸದ | (ತಿದ್ದುಪಡಿ) ನಿಯಮಗಳು 2018ರನ್ನು 
ನಿಯಮವನ್ನು ರೂಪಿಸಲಾಗಿದೆಯೇ; ದಿನಾಂಕ:23.03.2018ರಂದು ರಾಜ್ಯಪತ್ರದಲ್ಲಿ 

; ಹೊರಡಿಸಲಾಗಿದೆ. ಸದರಿ ಅಧಿನಿಯಮವನ್ನು 
ದಿನಾಂಕ:22.08.2019 ರಿಂದ ಜಾರಿಗೆ ತರಲಾಗಿದೆ. 


ಸಂಖ್ಯೆ: ಆಕುಕ 61 ಎಸ್‌.ಟಿ.ಕ್ಕ್ಯೂ 2020 


( RN) 
ಮ `ಸುಭಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


